ಕರ್ನಾಟಕ ವಿಧಾನ ಪರಿಷತ್ತು 


1. ಚುಕ್ಕಿ ಸಲುಸನಿ ನನ 


2. ವಿಧಾನ ಪರಿಷತ್ತ ಸದಸ್ಯರು 


ಗುರುತಿನ ಪ್ರಶ್ನೆ ಸಂಖ್ಯೆ : 


ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ್ರ 


3. ಉತ್ತರಿಸ ಬೇಕಾದ ದಿನಾಂಕ": 16-09-2021 
4 ಉತ್ತರಿಸಬೇಕಾದ ಸಚಿವರು. : ಮುಖ್ಯಮಂತ್ರಿ 
ಕ್ರಸಂ ಪ್ರಶ್ನೆಗಳು ಉತ್ತರಗಳು 
ತೋವಿಡ್‌-19  ಸಮಸ್ಥೆಯ ಹಿನ್ನಲೆಯಲ್ಲಿ 
ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿನ ಖಾಲಿ 
(ಅ) | ಹುದ್ದೆಗಳನ್ನು ಭರ್ತಿ ಮಾಡುವುದನ್ನು 
ಹಾಗೂ ಹೌದು 


] ಇಲಾಖೆಯ ಸುತ್ತೋಲೆ ಸಂ: ಆಇಗ57/ವೆ- 
| 08/2020ರ 


ಶಾಲಾ-ಕಾಲೇಜುಗಳನ್ನು 


ಅನುದಾನಕ್ಕೆ ಒಳಪಡಿಸುವುದನ್ನು ' ಆರ್ಥಿಕ 


ಆದೇಶದಂತೆ 
ತಡೆಹಿಡಿಯಲಾಗಿದೆಯೇ; 


(ಆ). 


ಹಿಂಪಡೆದಿದೆಯೇ;' ಅಥವಾ 
| ಸಡಿಲಗೊಳಿಸಿದೆಯೇ; ಸಡಿಲಗೊಳಿಸಿದ್ದಲ್ಲಿ, 
ಸಡಿಲಿಕೆಯ: ಅಂಶಗಳನ್ನು 


ಸದರಿ ಆದೇಶವನ್ನು ಆರ್ಥಿಕ ಇಲಾಖೆಯು 


ವಿವರಣೆಯೊಂದಿಗೆ ಒದಗಿಸುವುದು; 


ಕೋವಿಡ್‌-19ರಿಂದಾಗಿ ರಾಜ್ಯದಲ್ಲಿ ತೀವ್ರ ಆರ್ಥಿಕ ಸಂಕಷ್ಟ 


ಸೃಷ್ಟಿಯಾಗಿರುವ ಹಿನ್ನೆಲೆಯಲ್ಲಿ ಸರ್ಕಾರದ ವೆಚ್ಚದ ಬಾಬ್ದಿನಲ್ಲಿ 


ಮಿತವ್ಯಯ ಪಾಲಿಸಿ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ 
ನಿಟ್ಟಿನಲ್ಲಿ, ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವ್ಯಕ್ತಿ. 
ನಿಧನ, ರಾಜೀನಾಮೆ, ಇನ್ನಿತರ ಕಾರಣಗಳಿಂದ ಖಾಲಿಯಾಗಿರುವ 
ಹುದ್ದೆಗಳನ್ನು 2020-21ನೇ ಸಾಲಿನಲ್ಲಿ ಭರ್ತಿ ಮಾಡುವುದನ್ನು 
ತಡೆಹಿಡಿಯಲು ಸುತ್ತೋಲೆ ಸಂಖ್ಯೇಆಇ 157 ವೆಚ್ಚ-8/2020. 
ದಿನಾಂಕ:10.06.2020ರಲ್ಲಿ ಸೂಚನೆಗಳನ್ನು ನೀಡಲಾಗಿತ್ತು. 


ಆದಾಗ್ಯೂ, ಶೈಕ್ಷಣಿಕ ಹಿತದೃಷ್ಟಿ ಮತ್ತು ಅಭ್ಯರ್ಥಿಗಳ ವಯೋಮಿತಿ 


ಮೀರುವುದನ್ನು ಗಮನದಲ್ಲಿರಿಸಿ ಖಾಸಗಿ ಅನುದಾನಿತ 


ಪೌಢಶಾಲೆ, ಪದವಿ ಪೂರ್ವ ಮತ್ತು ಪದವಿ ಕಾಲೇಜುಗಳಲ್ಲಿ 


ದಿನಾಂಕ:31.12.2015ರ ಅಂತ್ಯಕ್ಕೆ ನಿವೃತ್ತಿ ಮರಣ, ರಾಜೀನಾಮೆ 
ಇತರೆ ಕಾರಣಗಳಿಂದ ಖಾಲಿ ಉಂಟಾಗಿರುವ ಹುದ್ದೆಗಳ ಪೈಕ 
ಈಗಾಗಲೇ ಸರ್ಕಾರದಿಂದ ಅನುಮೋದನೆಗೊಂಡು ನೇಮಕಾತಿ 
ಪ್ರಕ್ರಿಯೆಯು ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿ ಬಾಕಿ ಇರುವ 
ಕಮವಾಗಿ ಪೌಢ ಶಾಲೆಗಳಿಗೆ 257, ಪದವಿ ಪೂರ್ವ 
ಕಾಲೇಜುಗಳಿಗೆ 173, ಪದವಿ ಕಾಲೇಜುಗಳಿಗೆ 37 ಬೋಧಕ 
ಹುದ್ದೆಗಳಿಗೆ ನೇಮಕಾತಿ ಆದೇಶವನ್ನು 2021-22ನೇ ಶೈಕ್ಷಣಿಕ 
ವರ್ಷ ಪ್ರಾರಂಭಗೊಂಡ K ನಂತರ - ನೀಡಲು 
ಅನುಮತಿಸಲಾಗಿರುತ್ತದೆ. | | 


ಆರ್ಥಿಕ ವಿತವ್ಯಯದ ಆದೇಶವನ್ನು 
) | ಹಿಂಪಡೆಯದೇ ಇದ್ದಲ್ಲಿ, ಯಾವ ಕಾಲ 
ಮಿತಿಯೊಳಗೆ 

ಹಿಂಪಡೆಯಲಾಗುವುದು (ಸಂಪೂರ್ಣ 


ವಿವರವನ್ನು ಒದಗಿಸುವುದು) 


ಸಂಖ್ಯೆ:ಆಇ_ 157, ವೆಚ್ಚ-8/2020, ದಿನಾಂಕ:10.06.2020ನ್ನು 
ಹಿಂಪಡೆಯುವ ಬಗ್ಗೆ ಪರಿಶೀಲಿಸಲಾಗುವುದು. 


ಸಂಖ್ಯೆಆಇ125 ವೆಚ್ಚ-8/2021 


(ಬಸವರಾಜ ಬೊಮ್ಮಾಯಿ) 
ಮುಖ್ಯಮಂತ್ರಿ. ' 


ದಿನಾಂಕ:16-09-2021ರಂದು ಉತ್ತರಿಸಬೇಕಿರುವ ಶ್ರೀ ಅರುಣ್‌ ಶಹಾಪುರ (ಶಿಕ್ಷಕರ, ಕ್ಷೇತ, ಮಾನ್ಯ 
ಕರ್ನಾಟಕ ವಿಧಾನ ಪರಿಷತ್‌ ಸದಸ್ಯರು,' ಇವರ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ:560ಕ್ಕೆ ಪೂರಕಟಪ್ಪಣಿ 


ಸರ್ಕಾರದ ನೀತಿಯಂತೆ ಹಾಗು ವೇತನ ಸಹಾಯಾನುದಾನ ಸಂಜಿತೆಯನ್ವಯ ರಾಜ್ಯ ; ಸರ್ಕಾರವು 
ಖಾಸಗಿ ಕನುಡಾನಿತ: ಸಂಸ್ಥೆಗಳ ' ಬೋಧಕ/ಬೋಧಕೇತರ ಸಿಬ್ಬಂದಿಗಳಿಗೆ ವೇತನ 
ಸಹಾಯಾನುಬಾನ ಮಾತ್ರ ನೀಡುತ್ತದೆ. ಉಳಿದಂತೆ, ವಿದ್ಯಾರ್ಥಿಗಳ ದಾಖಲಾತಿ/ಹಾಜರಾತಿಗೆ 
ಅನುಗುಣವಾಗಿ ಶಿಕ್ಷಕರ ನೇಮಕಾತಿ, ಶಾಲಾ ನಿರ್ವಹಣೆ ಇತ್ಯಾದಿಯನ್ನು ಸಂಬಂಧಿಸಿದ ಶಿಕ್ಷಣ ಸಂಸ್ಥೆಗಳ 


ಆಡಳಿತ ಮಂಡೆಳೆಗಳು ನಿರ್ವಹಿಸುತ್ತವೆ. 


2) ಅದರಂತೆ, ಖಾಸಗಿ ಅನುದಾನಿತ ಪ್ರೌಢಶಾಲೆಗಳಲ್ಲಿ ದಿನಾಂಕ:31.12.2015ರವರೆಗೆ 
ವಯೋನಿವೃತ್ತಿ ರಾಜಿನಾಮೆ, ನಿಧನ ಇತ್ಯಾದಿ ಕಾರಣಗಳಿಂದ ತೆರವಾಗಿರುವ ಬೋಧಕ ಹುದ್ದೆಗಳನ್ನು 
- . ನಿಯಮಾನುಸಾರ : ಭರ್ತಿ ಮಾಡಿಕೊಳ್ಳಲು ದಿನಾಂಕ:19.06.2017 ಹಾಗು ದಿನಾಂಕ:21.08.2018ರಂದು 
ಹಾಗೂ ಪದವಿ ಕಾಲೇಜುಗಳಿಗೆ ಸಂಬಂಧಿಸಿದಂತೆ ದಿನಾಂಕ:28.07.2017ರಂದು ಆರ್ಥಿಕ ಇಲಾಖೆಯ 
ಸಹಮತಿಯನ್ನು ನೀಡಲಾಗಿರುತ್ತದೆ. ಅದರಂತೆ, ಸಂಬಂಧಪಟ್ಟ ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಗಳು 
ನಿಯಮಾನುಸಾರ ಹುದ್ದೆಗಳನ್ನು ಭರ್ತಿ ಮಾಡಿಕೊಂಡು ಸರ್ಕಾರದ ಅನುಮೋದನೆಗಾಗಿ ಸಲ್ಲಿಸಬೇಕಿತ್ತು 
ಆದರೆ, ಈ ನಿಟ್ಟಿನಲ್ಲಿ ಆಡಳಿತ ಮಂಡಳಿಗಳು ಸಕಾಲದಲ್ಲಿ ಅಗತ್ಯ ಕ್ರಮಹಿಸಿರುವುದಿಲ್ಲ. 

3) ಖಾಸಗಿ ಅನುದಾನಿತ ಪ್ರೌಢಶಾಲೆಗಳು, ಪದವಿ ಪೂರ್ವ ಕಾಲೇಜುಗಳು ಹಾಗು ಪದವಿ 
ಕಾಲೇಜುಗಳಲ್ಲಿ ದಿನಾಂಕ3112.2015ರವರೆಗೆ ಖಾಲಿಯಾಗಿರುವ ಹುದ್ದೆಗಳು, ದಿನಾಂಕ:10.06.2020 
ರವರೆಗೆ ಭರ್ತಿ ಮಾಡರುವ ಹುದ್ದೆಗಳು ಹಾಗೂ "2021-22ನೇ ಸಾಲಿನಲ್ಲಿ ನೇಮಕಾತಿ ಆದೇಶ ನೀಡಲು 
- ಸಹಮತಿಸಿರುವ ಹುದ್ದೆಗಳ ಮಾಹಿತಿಯನ್ನು ಅನುಬಂಧದಲ್ಲಿ ಲಗತ್ತಿಸಿದೆ. 


Kl 


4) 2020ನೇ ಸಾಲಿನ 'ಆರಂಭದಲ್ಲಿ ಉದ್ಭವಿಸಿದ ಕೋವಿಡ್‌-19 ಸಾಂಕ್ರಾಮಿಕ ರೋಗವನ್ನು 
ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯಾದ್ಯಂತ , ಲಾಕಡೌನ್‌ ಜಾರಿ ಮಾಡಿದ್ದರಿಂದಾಗಿ ರಾಜ್ಯದ ರಾಜಸ್ವ 
ಸಂಗ್ರಹಣೆಯಲ್ಲಿ ತೀವ್ರ ಕುಸಿತ ಉಂಟಾಗಿ ಆರ್ಥಿಕ ಸಂಕಷ್ಟ ಎದುರಾದ ಹಿನ್ನೆಲೆಯಲ್ಲಿ ಸರ್ಕಾರದ ಬದ್ಧ 
ವೆಚ್ಚದ ಬಾಬ್ದಿನಲ್ಲಿ ಮಿತವ್ಯಯ ಪಾಲಿಸುವ ನಿಟ್ಟಿನಲ್ಲಿ ಹಲವು ಉಪಕ್ರಮಗಳನ್ನು ಕೈಗೊಳ್ಳುವ 


$9’ 


ಅನಿವಾರ್ಯತೆ ಉಂಟಾಯಿತು. ಇದರ ಒಂದು 'ದಾಗವಾಗಿ, ನೇರನೇಮಕಾತಿಯನ್ನು ನಿಯಂತ್ರಿಸುವ 
ನಿಟ್ಟಿನಲ್ಲಿ ಖಾಸಗಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ ನಿಧನ, ರಾಜೀನಾಮೆ, ಇತ್ಯಾದಿ 
ಕಾರಣಗಳಿಂದ ಖಾಲಿಯಾಗಿರುವ ಹುದ್ದೆಗಳನ್ನು 2020-21ನೇ ಸಾಲಿನಲ್ಲಿ ಭರ್ತಿ ಮಾಡುವುದನ್ನು 
ತಡೆಹಿಡಿಯಲು ಸುತ್ತೋಲೆ ಸಂಖ್ಯೆೇಆಇ 157 ವೆಚ್ಚ-8/2020, ದಿನಾಂಕ10.06.2020ರಲ್ಲಿ ಸೂಚನೆಗಳನ್ನು 
ನೀಡಲಾಗಿರುತ್ತದೆ. ತದನಂತರ, ಬ್ಯಾಕ್‌ಲಾಗ್‌ ಹಾಗು ಕಲ್ಯಾಣ ಕರ್ನಾಟಕ . ವೃಂದದ 
ಹುದ್ದೆಗಳನ್ನೊಳಗೊಂಡಂತೆ ರಾಜ್ಯ ಸಿವಿಲ್‌ ಸೇವೆಯಲ್ಲಿನ ಎಲ್ಲಾ ನೇರನೇಮಕಾತಿ ಹುದ್ದೆಗಳನ್ನು 
2020-21ನೇ ಸಾಲಿನ ಅರ್ಥಿಕ ವರ್ಷದಲ್ಲಿ ಭರ್ತಿ ಮಾಡುವುದನ್ನು ದಿನಾಂಕ:06.07.2020ರ. ಸುತ್ತೋಲೆ 
ಸಂಖ್ಯೆೇಆಇ 03 ಬಿಇಎಂ 2020ರಲ್ಲಿ ತಡೆಹಿಡಿಯಲು ಸೂಚನೆಗಳನ್ನು ನೀಡಲಾಗಿರುತ್ತದೆ. 


5) ಆದಾಗ್ಯೂ, ಶೈಕ್ಷಣಿಕ. ಹಿತದೃಷ್ಟಿ ಮತ್ತು ಅಭ್ಯರ್ಥಿಗಳ ವಯೋಮಿತಿ ಮೀರುವುದನ್ನು 
ಗಮನದಲ್ಲಿರಿಸಿ, .ಖಾಸಗಿ ಅನುದಾನಿತ ಪೌಢಶಾಲೆ, ಪದವಿ ಪೂರ್ವ " ಕಾಲೇಜು ಮತ್ತು 'ಪದವಿ 
ಕಾಲೇಜುಗಳಲ್ಲಿ ದಿನಾಂಕ:31.12.2015ರ ಅಂತ್ಯಕ್ಕೆ ನಿವೃತ್ತಿ; ಮರಣ ರಾಜೀನಾಮೆ ಇತರೆ "ಕಾರಣಗಳಿಂದ 
ಖಾಲಿಯಾಗಿರುವ "ಬೋಧಕ ಹುದ್ದೆಗಳ ಪೈಕಿ ಈಗಾಗಲೇ ಸರ್ಕಾರದಿಂದ ಅನುಮೋದನೆಗೊಂಡು 
ನೇಮಕಾತಿ ಪ್ರಕ್ರಿಯೆಯು ಇಲಾಖೆಯಲ್ಲಿ ಅಂತಿಮ ಹಂತದಲ್ಲಿ ಬಾಕಿ ಇರುವ ಕ್ರಮವಾಗಿ ಪೌಢ ಶಾಲೆಗಳಿಗೆ 
257, ಪದವಿ ಪೂರ್ವ ಕಾಲೇಜುಗಳಿಗೆ 173, ಪದವಿ ಕಾಲೇಜುಗಳಿಗೆ 31 ಬೋಧಕ ಹುದ್ದೆಗಳಿಗೆ 
ನೇಮಕಾತಿ ಆದೇಶವನ್ನು 2021-22ನೇ ಶೈಕ್ಷಣಿಕ ವರ್ಷ ಪ್ರಾರಂಭಗೊಂಡ ನಂತರ ನೀಡಲು 
ಅನುಮತಿಸಲಾಗಿರುತ್ತದೆ. . oo oo 


6) ಕೋವಿಡ್‌-19 ಸಾಂಕ್ರಾಮಿಕ ರೋಗದಿಂದಾಗಿ ರಾಜಸ್ವ -ಸಂಗ್ರಹಣೆಯಲ್ಲಿ ತೀವ್ರ" ಕುಸಿತ 
ಉಂಟಾಗಿರುವುದರಿಂದ ಆರ್ಥಿಕ ಸ್ಥಿತಿಯನ್ನು ಸುಸ್ಥಿತಿಗೆ ತರುವ ನಿಟ್ಟಿನಲ್ಲಿ ಸಂಪನ್ಮೂಲವನ್ನು 
ಕ್ರೋಢೀಕರಿಸುವುದು ಅಗತ್ಯವಾಗಿರುತ್ತದೆ. ಇದಕ್ಕಾಗಿ ಸರ್ಕಾರದ ವೆಚ್ಚದ ಬಾಬಿನಲ್ಲಿ ಮಿತವ್ಯಯ ಪಾಲಿಸುವ 
ಉದ್ದೇಶಕ್ಕೆ ಕೈಗೊಂಡಿರುವ ಉಪಕ್ರಮಗಳಲ್ಲಿ ನೇಮಕಾತಿಗಳನ್ನು ' ತಡೆಹಿಡಿದಿರುವುದು ಸೇರಿದೆ. ಈ 


ಹಿನ್ನೆಲೆಯಲ್ಲಿ ಆರ್ಥಿಕ ಮಿತವ್ಯಯದ ಆದೇಶವನ್ನು ತಕ್ಷಣ ಹಿಂಪಡೆಯುವುದು ಕಷ್ಟಸಾಧ್ಯವಾಗಿರುತ್ತದೆ. 


ಅನುಬಂ 
ವಿಭಾಗ ದಿನಾಂಕ:31.12.2015ರವರೆಗೆ | ದಿನಾಂಕ:10.06.2020ರವರೆಗೆ 2021-22ನೇ ಸಾಲಿನಲ್ಲಿ 
ಖಾಲಿಯಾಗಿರುವ ಹುದ್ದೆಗಳು ಭರ್ತಿ ಮಾಡಿರುವ | ನೇಮಕಾತಿ ಆದೇಶ 
ಹುದ್ದೆಗಳು ನೀಡಲು ಅನುಮತಿಸಿರುವ 
ಹುದ್ದೆಗಳು 
ವ 4 3633 1452 257 
ಪದವಿ ಪೂರ್ವ 1326 — 173 
ಕಾಲೇಜುಗಳು (ಆರ್ಥಿಕ ಇಲಾಖೆಯು 480 
ಹುದ್ದೆಗಳ ಭರ್ತಿಗೆ 
ಸಹಮತಿಸಿರುತ್ತದೆ 
ಪದವಿ ( 2137 367 371 
ಕಾಲೇಜುಗಳು 
ನಾ 7096 1819 801 
L 1 
(ಉಮಾ. ಕೆ 


ಸರ್ಕಾರದ ಉಪ ಕಾಯದರ್ಶಿ 


ಆರ್ಥಿಕ ಇಲಾಖೆ (ಸೇವೆಗಳು-2). 


